ಶಾಲೆಯ ಮೊದಲ ದಿನಕ್ಕಾಗಿ ಆಟಗಳು 


ಗಜೇಂದ್ರ ಕುಮಾರ್‌ ದೇವಾಂಗನ್‌ 


ಮಕ್ಷಳು ಮೋಜನಿಂದ ಕಲಯುವುದಾದರೆ ಸುಲಭವಾಗಿ 
ಕಲಯುತ್ತಾರೆ. ಹೀಗಾಗಿ ಏನನ್ನಾದರೂ ಉದ್ದೇಶಪೂರ್ವಕವಾಗಿ 
ಕಲಸುವ ಉದ್ದೇಶದಿಂದ ಆಟದ ಚಟುವಟಕೆಯನ್ನು ನಡೆಸಿದಾಗ 
ಕಲಕೆಂಯಖು ವೇಗ ಮತ್ತು ಪಲಅತಾಂಶದಲ್ಲ ಬಹುಪಾಲು 
ಹೆಚ್ಚಕವಾಗುತ್ತದೆ. ಹೊಸ ಮತ್ತು ಕಷ್ಟಕರ ಪರಿಕಲ್ಪನೆಗಳನ್ನು ಕಡಿಮೆ 
ಸಮಯದಲ್ಲ ಮತ್ತು ಆಸಕ್ತಿದಾಯಕ ರೀತಿಯಲ್ಲ ಸುಲಭವಾಗಿ 
ಕಲಸಲು ಆಟವನ್ನು ಬಳಸಿಕೊಳ್ಳಬಹುದು. ಬಳಸುವ ಯಾವುದೇ 
ಆಟವು ಸ್ಪಷ್ಟ ಉದ್ದೇಶವನ್ನು ಹೊಂದಿರಬೇಕು ಹಾಗೂ ಇದಕ್ಕೆ 
ಸರಿಯಾಗಿ ಯೋಜನೆ ರೂಪಿಸಬೇಕು ಮತ್ತು ಪೂರ್ವ- 
ತಯಾರಿಯನ್ನು ನಡೆಸಬೇಕು ಎಂಬುದನ್ನು ಎಲ್ಲರೂ 
ಗಮನದಲ್ಲಟ್ಟುಕೊಳ್ಳಬೇಕು. 


ಪ್ರತಿ ಎಳೆಯ ಮಗುವಿಗೆ (3-8 ವಯಸ್ಸಿನ ವರ್ಗ) ಆಟದ 
ಚಟುವಟಕೆಗಳು ಬಹು ಮುಖ್ಯ ಹಾಗೂ ಅತ್ಯಗತ್ಯ. ವಿವಿಧ ಆಟದ 
ಚಟುವಟಕೆಗಳ ಮೂಲಕ ಮಕ್ಕಳಲ್ಲ ವಿವಿಧ ಕ್ಷೇತ್ರಗಳಲ್ಲ ಬೆಳವಣಿಗೆ 
ಉಂಬಾಗುತ್ತದೆ. ವಿಶೇಷವಾಗಿ ಹೊಸ ಶೈಕ್ಷಣಿಕ ವರ್ಷದ 
ಆರಂಭದಲ್ಲಿ, ಮಕ್ಕಳ ಭಾವನಾತ್ಮಕ ಬೆಳವಣಿಗೆಗೆ 
ಉಪಯುಕ್ತವೆನಿಸುವ ಕೆಲವು ಆಟದ ಚಟುವಟಕೆಗಳನ್ನು ನಾನಿಲ್ಲ 
ಹಂಚಿಕೊಳ್ಳುತ್ತಿದ್ದೇನೆ. 


ಐಸ್‌ ಬ್ರೇಕರ್‌ ಆಟಗಳು 


ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲ ಅನೇಕ ಮಕ್ಕಳು ಮೊದಲ 
ಬಾರಿಗೆ ಶಾಲೆಗೆ ಬರುತ್ತಾರೆ. ಶಾಲಾ ಕಟ್ಟಡ. ಇತರ ಮಕ್ಕಳು. 
ಶಿಕ್ಷಕರು. ತರಗತಿ ಕೋಣಿಗಳು. ಹೀಗೆ ಅವರ ಪಾಲಗೆ ಎಲ್ಲವೂ 
ಹೊಸತು. ಮಕ್ಕಳು ಮಾತ್ರವಲ್ಲದೆ ಕೆಲ ಶಿಕ್ಷಕರ ಪಾಅಗೂ ಇದು 
ಹೊಸತಾಗಿರುತ್ತದೆ. ಹೊಸ ಶೈಕ್ಷಣಿಕ ವರ್ಷದಲ್ಲ ನಾವು ಅನೇಕ 
ಹೊಸ ಮಕ್ಕಳನ್ನು ನೋಡುತ್ತೇವೆ. ಕೆಲವರು ಉತ್ಪಾಹ ಮತ್ತು 
ಸಂತಸದಿಂದ ಅತ್ತಿತ್ತ ಹಓಡುತ್ತಿದ್ದರೆ, ಇನ್ನು ಕೆಲವರು ತಮ್ಮ 
ಒಡಹುಟ್ಟದವರ ಕೈಯನ್ನು ಒಡಿದಿರುತ್ತಾರೆ. ಮತ್ತೆ ಕೆಲವರು 
ಹೆದರಿರುತ್ತಾರೆ. ಸ್ಪಲ್ಪ ಮಕ್ಕಳು ಬಕ್ಕಿ ಬಕ್ಕಿ ಅಳುತ್ತಾರೆ, ಕೆಲವರು ಮನೆಗೆ 
ಹೋಗಲು ಹಠ ಹಿಡಿಯುತ್ತಾರೆ. ಇಂತಹ ಸನ್ನಿವೇಶದಲ್ಲ ಪರಪ್ಪರರ 
ಮನಸ್ಸಿನಲ್ಲ ಆತ್ಮವಿಶ್ವಾಸವನ್ನು ಮೂಡಿಸುವುದು ಮತ್ತು ಒಟ್ಟಿಗೆ 
ಕೂಡಿ ಕಅಯುವ ವಾತಾವರಣವನ್ನು ರೂಪಿಸುವುದು ಶಿಕ್ಷಕರು 
ಮತ್ತು ಮಕ್ಕಳ ಪಾಲಗೆ ಸವಾಅನ ಕೆಲಸವಾಗಿದೆ. 


ಶಿಕ್ಷಕರ ಪಾಲಗೆ ಎದುರಾಗುವ ಸವಾಲು ಏನೆಂದರೆ ಶಾಲೆಯ 
ಕುರಿತು ಮಕ್ಕಳಲ್ಲ ಆತ್ಕವಿಶ್ಲಾಸವನ್ನು ಮೂಡಿಸುವುದು ಹಾಗೂ 
ಅವರ ಸುರಕ್ಷತೆಯನ್ನು ಖಾತರಿಪಡಿಸುವುದು. ಶಿಕ್ಷಕರಿಗೆ ಪ್ರತಿ 
ಮಗುವಿನ ಪರಿಚಯ ಇರುವುದಿಲ್ಲ. ಅಲ್ಲದೆ ಅವರ ವರ್ತನೆ, 
ಆಸಕ್ತಿಗಳು ಅಥವಾ ಶಾಲೆಯಲ್ಪ್ಲರಲು ಅವರು ಹೊಂದಿರುವ ಇಚ್ಛೆಯ 
ಕುರಿತು ಮಾಹಿತಿ ಇರುವುದಿಲ್ಲ. ಮಕ್ಕಳನ್ನು ಸಹಕಾರ ಮನೋಭಾವ 
ತೋರಿಸಲು. ಸ್ನೇಹಿತರನ್ನು ಗಳಸಲು ಮತ್ತು ಹೊಸ ವಾತಾವರಣ 
ಮತ್ತು ತಮ್ಮ ಸಹಪಾಠಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು 


ಇ 
5 
BR 


ನಿರೀಕ್ಷಿಸಲಾಗುತ್ತದೆ. ಹೊಸ ಗೆಳೆಯರನ್ನು ಮಾಡಿಕೊಳ್ಳುವುದಾಗಲಅ 
ಅಥವಾ ಹೊಸ ವಿಷಯಗಳನ್ನು ಕಲಯುವುದಾಗಲ, ಅನೇಕ 
ಮಕ್ಷಳು ಸಹಜವಾಗಿಯೇ ಈ ಪ್ರಭಾವವನ್ನು ಹೊಂದಿರುತ್ತಾರೆ. 
ಆದರೆ ಎಲ್ಲರೂ ಹೀಗೆ ಇರುವುದಿಲ್ಲ. ಕೆಲವು ಮಕ್ಕಳು ಈ 
ಗುಣಪ್ಪಭಾವವನ್ನು ಕಲತುಕೊಳ್ಳಬೇಕಾಗುತ್ತದೆ. ಹೀಗಾಗಿ, ಮಕ್ಷಳು 
ಸ್ಟಯಂ ಆಗಿ ಸಂತಸದಿಂದ ಪಾಲ್ಗೊಳ್ಳುವ ಕೆಲವು ಚಟುವಟಕೆಗಳು 
ಅಥವಾ ಆಟಗಳನ್ನು ನಡೆಸಬೇಕಾಗುತ್ತದೆ. 


ಪರಿಚಯಾತ್ಮಕ ಚಟುವಟಕೆ (ಚೆಂಡನ್ನು ಎಸೆಯುವುದು) 


ಸಾಮದ್ರಿ - ವರ್ಣಮಯ. ಆಕರ್ಷಕ ಚಿತ್ರಗಳನ್ನು ಹೊಂದಿರುವ 
ಒಂದು ಚೆಂಡು. 


ಮಕ್ಷಳು ಮತ್ತು ಶಿಕ್ಷಕರಿಗೆ ಪರಸ್ಪರ ಪರಿಚಯ ಇಲ್ಲದಿರುವಾಗ, ಇದು 
1ನೇ ತರಗತಿಯಲ್ಲ ಮೊದಲ ದಿನದಂದು ಮೊದಲ ಬಾರಿಗೆ 
ನಡೆಸಬಹುದಾದ ಚಟುವಟಕೆಯಾಗಿದೆ. ಪ್ರತಿಯೊಬ್ಬರ ಹೆಸರನ್ನು 
ತಿಆದುಕೊಳ್ಳಲು ತರಗತಿಯಲ್ಲ ಈ ಆಟವನ್ನು ಆಡಬಹುದು. 
ಮಕಳು ಮತ್ತು ಶಿಕ್ಷಕರು ತರಗತಿಯ ಒಳಗೆ ಅಥವಾ ಹೊರಗಡೆ 
ಮೈದಾನದಲ್ಲ ದೊಡ್ಡ ವೃತ್ತದಲ್ಲ ನಿಲ್ಲುತ್ತಾರೆ. ಅವರು ಚೆಂಡಿನ 
ಮೇಲರುವ ಚಿತ್ರಗಳ ಕುರಿತು ಚರ್ಚಿಸುತ್ತಾರೆ. ಯಾರ ಬಳ ಚೆಂಡು 
ಇದೆಯೋ ಅವರು ಅದನ್ನು ಬೇರೆಯವರತ್ತ ಎಸೆಯುತ್ತಾರೆ. ಯಾರು 
ಈ ಚೆಂಡನ್ನು ಹಿಡಿಯುತ್ತಾರೋ ಅವರು ತಮ್ಮ ಹೆಸರನ್ನು ಹೇಆ 
ಚೆಂಡನ್ನು ಬೇರೆ ವಿದ್ಯಾರ್ಥಿಯತ್ತ ಎಸೆಯುತ್ತಾರೆ. ಹೀಗೆ ಎಲ್ಲರೂ 
ತಮ್ಮ ಹೆಸರನ್ನು ಹೇಳುವ ತನಕ ಅಥವಾ ತಿಆಯುವ ತನಕ ಈ 
ಆಟವು ಮುಂದುವರಿಯುತ್ತದೆ. ಈ ಚಟುವಟಕೆಯ ಮೂಲಕ 
ಮಕ್ಕಳು ಸುಲಭವಾಗಿ ಪರಸ್ಪರ ಪರಿಚಯ ಮಾಡಿಕೊಳ್ಳುತ್ತಾರೆ. 
ಅವರು ಸ್ನೇಹಿತರಾಗುತ್ತಾರೆ. ಪರಸ್ಪರರ ಹೆಸರನ್ನು ಕರೆದು ಅವರು 
ಚೆಂಡನ್ನು ತಮ್ಮತ್ತ ಎಸೆಯಲು ಹೇಳುತ್ತಾರೆ. ಚೆಂಡನ್ನು ದೂರಕ್ಕೆ 
ಎಸೆದಿದ್ದರೆ ಅವರು ಅದನ್ನು ತರಲು ಪ್ರಚ್ಛಂದವಾಗಿ ಓಡುತ್ತಾರೆ. 
ಮುಂದೆ ಯಾರ ಸರದಿಯೋ ಅವರಿಗೆ ಚೆಂಡನ್ನು ತಂದು 
ಕೊಡುತ್ತಾರೆ. 


ನಾಯಕನನ್ನು ಅನುಸರಿಸುವುದು 


ಮಕ್ಕಳು ಮತ್ತು ಶಿಕ್ಷಕರು ದೊಡ್ಡ ವೃತ್ತ ಮಾಡಿ ನೆಲದಲ್ಲ 
ಕುಳತುಕೊಳ್ಳುತ್ತಾರೆ (ತರಗತಿ ಕೋಣಿ ಅಥವಾ ಆಟದ ಮೈದಾನ). 
ಶಿಕ್ಷಕರು ಮೊದಲಗೆ ನಾಯಕರಾಗುತ್ತಾರೆ ಮತ್ತು ಪ್ರತಿಯೊಬ್ಬರು 
ತನ್ನತ್ತ ನೋಡಿ ತಾನು ಮಾಡಿದ ಕ್ರಿಯೆಯನ್ನು ಅನುಸರಿಸಬೇಕು 
ಮತ್ತು ಒಟ್ಟಗೆ 'ನೇತಾ ನೇತಾ ಚಲ್‌ ಬದಲ್‌' ಎನ್ನುವ ಹಾಡನ್ನು 
ಹಾಡಬೇಕು ಎಂದು ಹೇಳುತ್ತಾರೆ. ಬದಲ್‌ (ಬದಲಾವಣಿ) ಪದವು 
ಬರುವಾಗ ಶಿಕ್ಷಕರು ತನ್ನ ಕ್ರಿಯೆಯನ್ನು ಬದಲಾಯುಸುತ್ತಾರೆ ಮತ್ತು 
ಮಕ್ಕಳು ಅದನ್ನು ತಕ್ಷಣವೇ ನಕಲು ಮಾಡಬೇಕು. ಚಪ್ಪಾಳೆ ತಟ್ಟುವ 
ಮೂಲಕ ಅಥವಾ ಹಾಡನ್ನು ಹಾಡಿ ಶಿಕ್ಷಕರು ko ಆಟವನ್ನು 
ಆಡಬಹುದು. ಮಕ್ಕಳು ಸಹ ಚಪ್ಪಾಳೆ ತಟ್ಟುತ್ತಾರೆ ಮತ್ತು ಹಾಡುತ್ತಾರೆ. 


A 


ನಂತರ. ಕೈಗಳಂದ ತನ್ನ ತೊಡೆಗೆ ಚಪ್ಪಾಳೆ ತಟ್ಟುವುದು - ಹೀಗೆ 
ಶಿಕ್ಷಕರು ತನ್ನ ಚಪ್ಪಾಳೆ ತಟ್ಟುವ ರೀತಿಯಲ್ಲ ಬದಲಾವಣೆ 
ಮಾಡಬಹುದು. ಮಕ್ಕಳು ಅದನ್ನು ಅನುಸರಿಸಬೇಕು. ಇದರಲ್ಲ 
ಶಿಕ್ಷಕರು ಅನೇಕ ಕ್ರಿಯೆಗಳನ್ನು ಮಾಡಬಹುದು. ತಮಾಷೆಯ ಮುಖ 
ಅಥವಾ ತಲೆಯನ್ನು ಕೆರೆಯುವುದು ಮುಂತಾದ ಕೆಲವು ಕ್ರಿಯೆಗಳು 
ಮಕ್ಕಳಗೆ ನಗು ಬರುವಂತೆ ಮಾಡುತ್ತವೆ. ನಂತರ ಒಂದು 
ಮಗುವನ್ನು ಆರಿಸಿ ತಂಡದಿಂದ ಹೊರಕ್ಕೆ ಕಳುಹಿಸಲಾಗುತ್ತದೆ. 
ಉಳದವರು ಒಬ್ಬ ನಾಯಕಿ/ನಾಯಕನನ್ನು ಆರಿಸುತ್ತಾರೆ. ಮಗುವು 
ವಾಪಸ್‌ ಬಂದಾಗ, ಆ ಹೊಸ ನಾಯಕ/ಕ ಯಾರು ಎಂಬುದನ್ನು 
ಆತ ಅಥವಾ ಆಕೆ ಕಂಡುಹಿಡಿಯಬೇಕು. ಹೊಸ ನಾಯಕಿ/ಕನನ್ನು 
ಗುರುತಿಸಿದ ನಂತರ ಆತ ಅಥವಾ ಆಕೆಯು ಹೊರಕ್ಕೆ ಹೋಗಬೇಕು. 
ಈ ಆಟದಲ್ಲ ಹೆಸರುಗಳನ್ನು ಸೂಚಿಸುವುದು, ನಾಯಕನ 
ಆಯ್ದೆಯನ್ನು ಒಪ್ಪಿಕೊಳ್ಳುವುದು. ತಂಡ ಸ್ಪೂರ್ತಿ ಮನೋಭಾವ, 
ಸೂಕ್ಕವಾಗಿ ಗಮನಿಸುವುದು. ಹಾಡುವುದು ಮತ್ತು ನಟನೆ 
ಮುಂತಾದ ಗುಣಗಳನ್ನು ಕಅಯುತ್ತಾರೆ. 


ಹಾರುವುದು - ತಿನ್ನುವುದು 


ತರಗತಿ ಕೋಣಿಯಲ್ಲ ಅಥವಾ ಮೈದಾನದಲ್ಲ ಮಕ್ನಳು ಮತ್ತು 
ಶಿಕ್ಷಕರು ವೃತ್ತಾಕಾರದಲ್ಲ ನಿಂತಿರುತ್ತಾರೆ. ಎಲ್ಲರೂ ಒ್ಟಗೆ ತಿನ್ನುವ 
ಆಟವನ್ನು ಆಡುತ್ತಾರೆ. ಎಡಗೈಯನ್ನು ಮುಂದಕ್ಕೆ ತಂದು 
ಬಲಗ್ಯೆಯನ್ನು ಅದರ ಮೇಲೆ ಇಡಲಾಗುತ್ತದೆ. ಶಿಕ್ಷಕರು ಆಗ 
ಯಾವುದಾದರೂ ತಿಂಡಿಯ ಹೆಸರನ್ನು ಹೇಳುತ್ತಾರೆ. ಪ್ರತಿಯೊಬ್ಬರೂ 
ತಮ್ಮ ಬಲಗ್ಯೆಯನ್ನು ಬಾಯುಯ ಮುಂದೆ ತಂದು ಜೋರಾಗಿ 
'ತಿನ್ನು' ಎ೦ದು ಹೇಳುತ್ತಾರೆ. ಒಂದುವೇಕೆ ಯಾವುದೇ ತಿನ್ನಲಾಗದ 
ವಸ್ತುವಿನ ಹೆಸರನ್ನು ಶಿಕ್ಷಕರು ಹೇಆದರೆ, ಆಗ ಯಾರೂ ಏನನ್ನೂ 
ಹೇಳಬಾರದು ಅಥವಾ ಯಾವುದೇ ಸನ್ನೆಯನ್ನು ಮಾಡಬಾರದು. 
ಹೀಗೆ ಮಾಡಿದರೆ ಅವರು ಆಟದಿಂದ ಹೊರಬೀಳುತ್ತಾರೆ. ಹೀಗೆಯೇ 
ಹಾರುವ ಆಟವನ್ನು ಆಡುವಾಗ ಶಿಕ್ಷಕರು ಹಾರುವ ಮತ್ತು 
ಹಾರಲಾಗದ ವಸ್ತುಗಳ ಹೆಸರನ್ನು ಹೇಳುತ್ತಾರೆ. 


ಈ ಆಟಗಳು ಮಕ್ನಳಲ್ಲ ಪ್ರಾಮಾಣಿಕತೆ ಮತ್ತು ನಿರ್ಧಾರ 
ತೆಗೆದುಕೊಳ್ಳುವ ಗುಣವನ್ನು ಬೆಳೆಸುತ್ತವೆ. ಸಣ್ಣ ಮಕ್ಕಳು ತಮ್ಮ 
ತಪ್ಪುಗಳನ್ನು ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳುತ್ತಾರೆ ಮತ್ತು 
ಆಟದಿಂದ ಹೊರಕ್ಕೆ ಹೋಗುತ್ತಾರೆ. ಮಕ್ಷಳು ಇತರರನ್ನೂ 
ಗಮನಿಸುತ್ತಾರೆ ಮತ್ತು ಅವರು ಮಾಡಿದ್ದು ಸರಿಯೇ ಅಥವಾ ತಪ್ಪೇ 
ಎಂಬುದನ್ನು ನಿರ್ಧರಿಸುತ್ತಾರೆ. 


ಎಷ್ಟು ಅಂತ ಹೇಳ 


ತರಗತಿ ಕೋಣಿಯಲ್ಲ ಅಥವಾ ಮೈದಾನದಲ್ಲ ಹೊರಗೆ ಮಕ್ಷಳು 
ಮತ್ತು ಶಿಕ್ಷಕರು ವೃತ್ತಾಕಾರದಲ್ಲ ನಿಂತಿರುತ್ತಾರೆ. ಪ್ರತಿಯೊಬ್ಬರೂ 
ಚಪ್ಪಾಳೆ ತಟ್ಟುತ್ತಾ. ಹಾಡುತ್ತಾ ವೃತ್ತದಲ್ಲ ಓಡುತ್ತಾರೆ. ಎಷ್ಟು ಮಂದಿ 
ಇದ್ದಾರೆ ಎಂದು ಶಿಕ್ಷಕರು ಕೇಳುತ್ತಾರೆ. ಎಷ್ಟು ಅಂತ ನೀವು ಹೇಳ 
ಎಂದು ಮಕ್ಕಳು ಉತ್ತರಿಸುತ್ತಾರೆ. ಶಿಕ್ಷಕರು ಯಾವುದೋ ಒಂದು 
ಸಂಖ್ಯೆಯನ್ನು ಹೇಳುತ್ತಾರೆ. ಮಕ್ನಳು ಅಷ್ಟು ಸಂಖ್ಯೆಗಳ 
ಗುಂಪುಗಳನ್ನು ರಚಿಸಬೇಕು. ಉದಾಹರಣೆಗೆ, ಶಿಕ್ಷಕರು 'ಮೂರು' 
ಎಂದು ಹೇಳದರೆ ಮೂರು ಮಕ್ಕಳು ಒಂದು ಗುಂಪನ್ನು ರಚಿಸಬೇಕು. 
ಕಡಿಮೆ ಅಥವಾ ಹೆಚ್ಚನ ಮಕ್ಷಳನ್ನು ಹೊಂದಿರುವ ಯಾವುದೇ 
ತಂಡವು ಆಟದಿಂದ ಹೊರಬೀಳುತ್ತದೆ. ಮಕ್ಕಳು ಓಡುವಾಗ ಶಿಕ್ಷಕರು 
'ಸ್ಥಾಚ್ಛೂ' ಎಂದು ಹೇದರೆ ಪ್ರತಿಯೊಬ್ಬರೂ ತಮ್ಮ ಸ್ಥಾನದಲ್ಲ 
ಸ್ತಬ್ಧವಾಗಿ ನಿಲ್ಲುತ್ತಾರೆ. ಶಿಕ್ಷಕರು ಬಡಿ ಎ೦ದು ಹೇಳುವ ತನಕ ಅವರು 


ಅಲುಗಾಡಬಾರದು. ಯಾರು ಅಲ್ಲಾಡುತ್ತಾರೆಯೋ ಅವರು 
ಆಟದಿಂದ ಹೊರಬೀಳುತ್ತಾರೆ. 


ಈ ಆಟದ ಮೂಲಕ ಮಕ್ಷಳು ಸ್ನೇಹ. ವೇಗವಾಗಿ ನಿರ್ಧಾರ 
ತೆಗೆದುಕೊಳ್ಳುವುದು. ತಂಡ ಸ್ಪೂರ್ತಿ, ಪ್ರಾಮಾಣಿಕತೆ, ನಾಯಕತ್ವ 
ಮತ್ತು ಏಕಾಗ್ರತೆಯಂತಹ ಗುಣಗಳನ್ನು ಕಅಯುತ್ತಾರೆ. 


ಕವಿತೆ ಓದುವುದು 


ಏನಾದರೂ ನಟನೆ ಮಾಡುತ್ತಾ ಕವಿತೆ ಹಾಡುವುದು. ಸಣ್ಣ ಮಕ್ಕಳ 
ಬೆಳವಣಿಗೆಯಲ್ಲ ತುಂಬಾ ಶಕ್ತಿಶಾಆ ಪಾತ್ರವನ್ನು ವಹಿಸುತ್ತದೆ. ಈ 
ಚಟುವಟಕೆಯಲ್ಲ. ಶಿಕ್ಷಕರು ಪ್ರಾತ್ಯಕ್ಷಿಕೆಯನ್ನು ಮಾಡಿ ತೋರಿಸಿದ 
ನಂತರ. ಕವಿತೆಯನ್ನು ಹಾಡಲು ಮಕ್ಕಳಗೆ ಹೇಳಲಾಗುತ್ತದೆ. 
ಮೊದಲು ತಾವು ಕವಿತೆಯನ್ನು ಹಾಡಲು ಮಕ್ಕಳು ನಾಮುಂದು 
ತಾಮುಂದು ಎಂದು ತಳ್ಳಾಟ ನಡೆಸಿದರೂ. ಒಬ್ಬರಾದ ಮೇಲೆ ಒಬ್ಬರು 
ಸರದಿಯಲ್ಲ ಕವಿತೆಗಳನ್ನು ಹಾಡಬೇಕು ಎಂದು ವಿವರಿಸಿದ ನಂತರ 
ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ಅವರು ತಮ್ಮ ಸರದಿಗಾಗಿ 
ಕಾಯುವುದನ್ನು ಮತ್ತು ತಾಳ್ಕೆಯಿಂದ ಇತರರನ್ನು 
ಕೇಳಸಿಕೊಳ್ಳುವುದನ್ನು ಕಅತುಕೊಳ್ಳುತ್ತಾರೆ. 


ಅನೇಕ ಬಾರಿ ಅವರು ತಂಡದಲ್ಲ ಹಾಡಲು ಇತರರ ಜೊತೆ 
ಕಲೆಯುತ್ತಾರೆ ಮತ್ತು ಮಾದರಿ ಎನಿಸುವ ತಂಡಸ್ಪೂರ್ತಿ 
ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. 


ಕಥೆ ಓದುವುದು, ಪಾತ್ರಾಭಿನಯ 


ಸನ್ನೆ ಮತ್ತು ಧ್ವನಿಯ ಏರಿಆತದೊಂದಿಗೆ ಕಥೆಯನ್ನು ಓದಿದ ನಂತರ 
ಇದನ್ನು ಅಭಿನಯ ಮಾಡಿ ತೋರಿಸುವಂತೆ ಶಿಕ್ಷಕರು ಮಕ್ಕಳಗೆ 
ಹೇಳುತ್ತಾರೆ. ಮಕ್ಕಳು ಚರ್ಚೆಯನ್ನು ನಡೆಸಿ ಪಾತ್ರಗಳನ್ನು ಆರಿಸುವ 
ವಿಚಾರದಲ್ಲ ತೀರ್ಮಾನಕ್ಕೆ ಬರುತ್ತಾರೆ. ನಿರ್ದಿಷ್ಟ ಪಾತ್ರಕ್ಕೆ ಸೂಕ್ತ 
ಹೆಸರನ್ನು ಅವರು ಸೂಚಿಸುತ್ತಾರೆ. ಅಗತ್ಯ ರಂಗಾಲಂಕಾರಕ್ಕೆ ಅವರು 
ವ್ಯವಸ್ಥೆ ಮಾಡುತ್ತಾರೆ, ಅಭ್ಯಾಸದ ವೇಳೆ ವಿವಿಧ ವಿಷಯಗಳನ್ನು 
ಚರ್ಚಿಸುತ್ತಾರೆ, ಹಾಗೂ ಸಂಭಾಷಣೆ, ವಿಷಯ ಮತ್ತು ನೋಟದ 
ವಿಚಾರದಲ್ಲ ಒಮ್ಮತದಿಂದ ಸಲಹೆ ನೀಡುತ್ತಾರೆ. 


ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವುದು. ಒಪ್ಪಿಕೊಳ್ಳುವುದು. ಒಟ್ಟಗೆ 
ಕೆಲಸ ಮಾಡುವುದು, ಪರಸ್ಪರರ ಕೆಲಸವನ್ನು ಹೊಗಳುವುದು 
ಇತ್ಯಾದಿ ಮಾನವೀಯ ಗುಣಗಳನ್ನು ಕಲಅಯುತ್ತಾರೆ ಮತ್ತು 
ಅಭ್ಯಸಿಸುತ್ತಾರೆ. 


ಇದು ನಾನು ಆಚರಿಸಿದ ಕೆಲವು ಚಟುವಟಕೆಗಳು ಮತ್ತು ನನ್ನು 
ಅನುಭವಗಳು. ಸಹಕರಿಸುವುದು ಮತ್ತು ಸಹಕಾರವನ್ನು 
ಕೇಳುವುದು. ಸಂಘಟತ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ತಮ್ಮ 
ಸರದಿಗಾಗಿ ತಾಳ್ಮೆಯಿಂದ ಕಾಯುವುದು, ಇತರ ಮಕ್ಕಳು ಮತ್ತು 
ಶಿಕ್ಷಕರು ಹೇಳುವುದನ್ನು ಎಚ್ಚರಿಕೆಬುಂದ ಕೇಳಸಿಕೊಳ್ಳುವುದು. 
ತಮ್ಯ ಸ್ನೇಹಿತರನ್ನು ಉತ್ತೇಜಸುವುದು ಮತ್ತು ಗೌರವಿಸುವುದು 
ಮತ್ತು ವಿಷಯಗಳನ್ನು ಅರಿತುಕೊಳ್ಳಲು ಪ್ರಶ್ನೆಗಳನ್ನು ಕೇಳುವುದು 
ಮುಂತಾದ ಅಮೂಲ್ಯ ಗುಣಗಳನ್ನು ಮಕ್ಕಳು ಶಾಲೆಯಲ್ಲ 
ಆಟವಾಡುವಾಗ ಕಲತುಕೊಳ್ಕುತ್ತಾರೆ ಎಂಬುದು ಅಧ್ಯಯನದ 
ಮೂಲಕ ಕಂಡು ಬಂದಿದೆ. 


V/ 


ಗಜೇಂದ್ರ ಕುಮಾರ್‌ ದೇವಾಂಗನ್‌ ಅವರು ಕಳೆದ ೨ ವರ್ಷಗಳಂ೦ದ ಛತ್ತೀಸ್‌ಗಢದ ದಮ್‌ತರಿಯಲ್ಲರುವ ಅಜೀಂ ಪ್ರೇಮ್‌ಜ 
ಶಾಲೆಯಲ್ಲ ಪ್ರಾಥಮಿಕ ತರಗತಿಯ ಶಿಕ್ಷಕರಾಗಿದ್ದಾರೆ. ಅವರು ವಿಜ್ಞಾನದಲ್ಲ ಪದವಿ, ಕಲೆಯಲ್ಲ ಸ್ನಾತಕೋತ್ತರ ಪದವಿ ಮತ್ತು 
ಶಿಕ್ಷಣದಲ್ಲ ಡಿಪ್ಲೋಮಾ ಪಡೆದಿದ್ದಾರೆ. 2೭ ವರ್ಷಗಳ ಬೋಧನಾ ಅನುಭವ ಹೊಂದಿದ್ದಾರೆ ಹಾಗೂ ಚಿಕ್ಕ ಮಕ್ಕಳಆಗಾಗಿ 
ಹಾಡುಗಳು. ಕವಿತೆಗಳು. ಕಥೆಗಳು. ಚಟುವಟಕೆಗಳು ಮತ್ತು ಚಿತ್ರಗಳನ್ನು ರಚಿಸುವಲ್ಲ ತೀವ್ರ ಆಸಕ್ತಿಯನ್ನು ಹೊಂದಿದ್ದಾರೆ. 
ತಮ್ಮ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಓದುವುದು ಮತ್ತು ತಮ್ಮ ಅನುಭವಗಳನ್ನು ಬರೆಯುತ್ತಾರೆ. 
ಇವರನ್ನು ಕajendra.dewangan @azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವನ್‌ ಮೆಂಡೊನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಫೆಬ್ರವರಿ 2022 49 


